A 


ಕರ್ನಾಟಕ ಬ ಪರಿಷತ್ತು 


ಚುಕ್ಕೆ ಗ ಪ್ರಶ್ನೆ ಸ 
ಸದಸ್ಯ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1692 

ಶ್ರೀ ಮುನಿರಾಜು ಗೌಡ ಪಿ.ಎಂ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
14.03.2022 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


wm la 


ನೆ 


&# 


ಮ 


, ಉತ್ತರ 


ರಾಜ್ಯದಲ್ಲಿರುವ ಒಟ್ಟು ಸರ್ಕಾರಿ ಪೌಢ 
ಶಾಲೆಗಳ ಸಂಖ್ಯೆ ಎಷ್ಟು; 
ಕೊರತೆಯಿರುವ” ಶಿಕ್ಷಕರ ಸಂಖ್ಯೆ 
ಎಷ್ಟು: (ಜಿಲ್ಲಾವಾರು ಶಾಲೆಗಳೆ 
ಸಂಖ್ಯೆ ವಿವರಗಳನ್ನು ನೀಡುವುದು) 


ರಾಜ್ಯದಲ್ಲಿರುವ ಸರ್ಕಾರಿ ಪೌಢ ಶಾಲೆಗಳ ಸಂಖೆ 4738 
ಸರ್ಕಾರಿ ಪೌಢ ಶಾಲೆಗಳಲ್ಲಿ ಖಾಲಿ a ಒಟ್ಟು ಕರಿ 
ಹುದ್ದೆಗಳ ಸಂಖ್ಯೆ: 8292 
ಜಿಲ್ಲಾವಾರು ಶಾಲೆಗಳ 
ಲಗತ್ತಿಸಿದೆ. 

ಸರ್ಕಾರಿ ಪೌಢ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಶಿಕ್ಷಕರ 
ಹುದ್ದೆಗಳ ವಿವರವನ್ನು ಅನುಬಂಧ- 2ರಲ್ಲಿ ಲಗತ್ತಿಸಿದೆ." 


[2 


ಸಂಖ್ಯೆಯನ್ನು ಅನುಬಂಧ-1ರಲ್ಲಿ' 


ಆ) 


ಇರುವ ಸರ್ಕಾರಿ, `'ಪೌಢ ಶಾಲೆಗಳ 
ಪೈಕಿ ಎಷ್ಟು ಶಾಲೆಗಳು ಸ್ವಂತ ಕಟ್ಟಡ 
ಹೊಂದಿವೆ; (ಜಿಲ್ಲಾವಾರು ವಿವರ 
ನೀಡುವುದು) 4 


ಒಟ್ಟು 4738 ಶಾಲೆಗಳಲ್ಲಿ 4677 ಸರ್ಕಾರಿ ಪ್ರೌಢಶಾಲೆಗಳು 


ಸ್ವಂತ ಕಟ್ಟಡ ಹೊಂದಿವೆ. \ 
ಜಿಲ್ಲಾವಾರು ಪಟ್ಟಿಯನ್ನು ಅನುಬಂಧ-3 ರಲ್ಲಿ ಲಗತ್ತಿಸಿದೆ. 


al 


ಸ್ಪಂತ ಕಟ್ಟಡ ಇಲ್ಲದ ಶಾಲೆಗಳು 
ಹೇಗೆ ಕಾರ್ಯನಿರ್ವಹಿಸುತ್ತಿವೆ; 


7 .ಶಾಲೆಗಳು ಬಾಡಿಗೆ “ಕಟ್ಟಡದಲ್ಲಿ ಮತ್ತು 54 ಶಾಲೆಗಳು 
ಬಾಡಿಗೆ" ರಹಿತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತವೆ 


ಈ) 


ಸ್ವಂತ ಕಟ್ಟಡ ಇಲ್ಲದ ಶಾಲೆಗಳಿಗೆ 


ಸಂತ ಕಟ್ಟಡಗಳ ವ್ಯವಸ್ಥೆ ಮಾಡುವ 
| ನಿಟ್ಟಿನಲ್ಲಿ ಸರ್ಕಾರವು ಕೈಗೊಂಡ. 
ಕಮಗಳೇನು? 


r 


ಕಳೆದ ಮೂರು ವರ್ಷಗಳಲ್ಲಿ , ರಾಜ್ಯವಲಯ ಮುಂದುವರೆದ 
ಯೋಜನೆಯಡಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 


ನಿರ್ಮಾಣಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮಗಳು" ಹಾಗೂ 
ಬಿಡುಗಡೆಗೊಳಿಸಿದ ಆ ವಿವರ ಈ ಕೆಳಕಂಡಂತಿವೆ. 
ಕೊಠಡಿಗಳ ನಿರ್ಮಾಣ: 
ವರ್ಷ ಶಾಲೆಗಳ | ಕೊಠಡಿಗಳ ! ಮಂಜೂರಾದ 
ಸಂಖ್ಯೆ | ಸಂಖ್ಯೆ ಅನುದಾನ(ರೂ.ಲಕ್ಷಗಳಲ್ಲಿ) 
2018-19 | 1947 2963 38020.14 
2019-20 | 632 973 11989.84 
| 2020-21 | 1007 1483 18000.00 
ಒಟ್ಟು 3586 5419 68009.98 


2021-22ನೇ ಸಾಲಿನ ಆಯವ್ಯಯ ಘೋಷಣೆಯಂತೆ 
50 ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ ತಲಾ ರೂ.2.00 
ಕೋಟಿಯಂತೆ ಮೂಲಭೂತ ಸೌಕರ್ಯ ಒದಗಿಸಲು 
ಒಟ್ಟು ರೂ.100.00ಕೋಟಿ ಅನುದಾನ ಬಿಡುಗಡೆ 
ಮಾಡಲಾಗಿದೆ. 

2021-22ನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ 
ಯೋಜನೆಯಡಿ 'ರೂ.75.00ಕೋಟಿ ಅನುದಾನ 
ಒದಗಿಸಲಾಗಿದ್ದು, ಹಿಂದುಳಿದ 114 ತಾಲ್ಲೂಕುಗಳಲ್ಲಿ 
ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗಾಗಿ 
ಅನುದಾನ ಬಿಡುಗಡೆ ಮಾಡಲು ಕ್ರಮವಹಿಸಲಾಗಿದೆ. 


2021-22ನೇ ಸಾಲಿನಲ್ಲಿ ಭಾರತ ಸ್ವಾತಂತ್ಯದ ಅಮೃತ 
ಮಹೋತ್ಸವದ ಸವಿನೆನಪಿಗಾಗಿ ಅಮೃತ ಶಾಲಾ 
ಸೌಲಭ್ಯ ಯೋಜನೆಯಡಿ" ಆಯ್ದ 750 ಶಾಲೆಗಳಿಗೆ 
ದುರಸ್ಥಿ, ಪ್ರಯೋಗಾಲಯ, ಗ್ರಂಥಾಲಯ, ಶೌಚಾಲಯ 
ಇತ್ಯಾದಿ ಸಮಗ್ರ ಸೌಲಭ್ಯ ಒದಗಿಸಲು ತಲಾ 
ರೂ.10.00ಲಕ್ಷಗಳಂತೆ ರೂ.75.00ಕೋಟಿಗಳ 
ಅನುದಾನ ಒದಗಿಸಲಾಗಿದೆ. 


2021-22ನೇ ಸಾಲಿನಲ್ಲಿ ಕಲ್ಯಾಣ . ಕರ್ನಾಟಕ 
ಪ್ರದೇಶಾಭಿವೃದ್ಧಿಮಂಡಳಿ ( (ಕೆ.ಕೆ.ಆರ್‌.ಡಿ.ಬಿ) 
ನಿಧಿಯಿಂದ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ 
ಕೊಠಡಿಗಳ ದುರಸ್ತಿ, ನೂತನ ಶಾಲಾ ಕಟ್ಟಡಗಳ 
ನಿರ್ಮಾಣ, ಶಾಲಾ ಕೊಠಡಿಗಳ ನಿರ್ಮಾಣ, 
ಶೌಚಾಲಯ ನಿರ್ಮಾಣ ಮತ್ತು ದುರಸ್ಥಿ ಹಾಗೂ 
ಇನ್ನೀತರ ಮೂಲಭೂತ ಸೌಲಭ್ಯಗಳಿಗಾಗಿ 
ರೂ.15882.56ಲಕ್ಷಗಳ ಅನುದಾನ ಹಂಚಿಕೆ 
ಮಾಡಲಾಗಿದೆ. KN 


ಸಮಗ್ರ ಶಿಕ್ಷಣ ಕರ್ನಾಟಕದಡಿ ಮಾನ್ಯ ಕರ್ನಾಟಕ 
ಉಚ್ಚನ್ಯಾಯಾಲಯದ ಆದೇಶದಂತೆ, 2019-20ನೇ 
ಸಾಲಿನಲ್ಲಿ ರಾಜ್ಯದ 573 ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಹೆಚ್ಚುವರಿ ಶಾಲಾ ಕೊಠಡಿಗಳನ್ನು 
ನಿರ್ಮಿಸಲು ಪ್ರತಿ ಶಾಲಾ “ಕೊಠಡಿಗೆ 
ರೂಃ11.00 ಲಕ್ಷಗಳಂತೆ ಒಟ್ಟು  ರೂ:6303.00 
ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. 573 
ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 428 
ಪೂರ್ಣಗೊಂಡಿರುತ್ತದೆ. 145 ಹೆಚ್ಚುವರಿ ಶಾಲಾ 
ಕೊಠಡಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. 

(ಜಿಲ್ಲಾವಾರು ವಿವರ ಅನುಬಂಧ-4 ರಲ್ಲಿ ಲಗತ್ತಿಸಿದೆ) 


2021-22ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಒಟ್ಟು 
ರೂ.67125. 4ಲಕ್ಷಗಳ "ಅನುದಾನವನ್ನು “ಶಾಲಾ ಕೊಠಡಿಗಳ 
ನಿರ್ಮಾಣ, ಕೊಠಡಿಗಳ ದುರಸಿ, ಕುಡಿಯುವ ನೀರು ವ್ಯವಸ್ಥೆ 
ಹಾಗೂ ಅಗತ್ಯ ಮೂಲಭೂತ ಸೌಲಜ್ಯಗಳಣಾಗಿ ಬಿಡುಗಡೆ 
ಮಾಡಲಾಗಿದೆ. 


ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದ ಲಭ್ಯತೆ 


“| ಹಾಗೂ ಅಗತ್ಯತೆಗೆ -ಅನುಗುಣವಾಗಿ ಹಂತಹಂತವಾಗಿ ಎಲ್ಲಾ 


ಪೌಢರಾಲೆಗಳಿಗೆ ಸ್ಪಂತ ಕಟ್ಟಡ ಒದಗಿಸಲು 


| ತ್ರಮವಹಿಸಲಾಗುತ್ತದೆ. . 


"» 14 pe ಹ 4 
ಇಪಿ 104 ಯೋಸಕೆ 2022 


Q.No:1692 Shri Muniraju Gowda P M 


Government Secondary School -District wise 


SI. No. District 


1|BAGALKOT-2902 
BALLARI-2912 
BELAGAVI CHIKKODI-2930 
BELAGAVI-2901 
BENGALURU RURAL-2921 
| __ 6]BENGALURUUNORTH2928 3 | 58 | 
| __ 7|BeNGALURUUSOUTH220 oo | 86 
|_aBpaasos “| 167 | 5% 
| . S9[CHAMARAIANAGARA-2927 | 86 
WT i 
i 13|DAKSHINA KANNADA-2924 170 K 
DAVANAGERE-2914 
ET 
22[KOPPAL-2907 161 
- 24[MYSURU-2926 232 
RAMANAGARA-2932 
27 
| 28[TUMAKURU MADHUGIR-2931 | 
29[TUMAKURU-2918 
| 31[UTTARA KANNADA SIRSI-2934 
UTTARA KANNADA-2910 
| 3a[YADAGIRI-2933 | 


Source SATS 2021-22 


pS 


29 [CHIKKABALLAPURA 


Vacant as per DDP| post verification, 
| Schoolwise Transfer software report - 2020-21 


SN AE 
No District Name VACANT 
{ |JBELAGAVI 250 
2 [BAGALKOT 296 
3 [VJAYAPURA 261 
4 IKALBURGI 337 
5 [BIDAR 291 
6 |RAICHUR ನ 451 
7 [KOPPAL 329 
8 [GADAG 202] ", 
9 [DHARWAD 167 
10 J[UTTARA KANNADA 96 
114 JRAVER! f 162 
12 [BALLARI 498 
13 [CHITRADURGA 155 
14 [DAVANAGERE 136 


15 JSHIVAMOGGA 


5 K 192 
16 [UDUPI 222 


17 |CHIKKAMANGALURU 


TUMAKURU 


CHIKKODI 
MADHUGIRI 
RAMANAGARA 
YADAGIRI 


pe 


NINN NM NM MMMM 
slsls[s[s[slsls sels 

ಪ್ತ 

4 

(V) 

[a 

pe] 

c 

[2 

ಟು 

[9] 


Question no:1692 
srimuniraju gowda pm 
Govt. High Schools Having Own Building 
Total number of number of Secondary schoo 
secondary schools ‘having own building 


District Name 


BALLARI 
BELAGAVI 


|  S{BENGALURU RURAL 


| s[BIDAR 


[| S[CHAMARAJANAGARA 


| 
13 
222 
11 
[ABU Ts 


[ON 


pS) 
[S] 
FS 
[e’ 
[ej] 
> 
[q) 
[en 
FN 
ಇ 


RAMANAGARA 107 
SHIVAMOGGA . 


TUMAKURU ” 
29 UMAKURU MADHUGIR — 
2[OITARA KANNADA SRST 
salvIAYAURA | 
saffabasi 
3738 4677 


165 
32 
95 
06 


1 


puard 


74 
154 
122 


pe 


